ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ 2೭4ನೇ ಜುಲೈ, 2014 
(ಸಮಯ: ಬೆಳಗ್ಗೆ 10.೦೦ ಗೆಂಟೆಗೆ) 


1 ಶಾಸನ ರಚನೆ 


ವಿಧೇಯಕವನ್ನು ಪರ್ಯಾಲೋಜಚಿಸುವುದು ಹಾಗೂ ಅಂಗೀಕರಿಸುವುದು 


ಕರ್ನಾಟಕ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ, 2೦14 
ಶ್ರೀ ಶಿವರಾಜ್‌ ಎಸ್‌. ತಂಗಡಗಿ (ಸಣ್ಣ ನೀರಾವರಿ ಸಚಿವರು) ಅವರು:- 


ಅ) 2೦14 ನೇ ಸಾಅನ ಕರ್ನಾಟಕ ಕೆರೆ ಅಭಿವೃದ್ದಿ ಪ್ರಾಧಿಕಾರ 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2. ವರದಿಗಳನ್ನೊಪ್ಪಿಸುವುದು 


.. ಶ್ರೀ ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, ಖಾಸಗಿ 
ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿ) ಅವರು ೭೦13-14ನೇ ಸಾಅನ 
ಸಮಿತಿಯ ಏಳನೇ ವರದಿಯನ್ನು ಒಪ್ಪಿಸುವುದು. 


2. ಡಾ| ಎ.ಬಿ. ಮಾಲಕರೆಡ್ಡಿ (ಅಧ್ಯಕ್ಷರು, ಅಧೀನ ಶಾಸನ ರಚನಾ ಸಮಿತಿ) ಅವರು ೭೦13-14ನೇ 
ಸಾಅನ ಅಧೀನ ಶಾಸನ ರಚನಾ ಸಮಿತಿಯ ನಲವತ್ತೊಂದನೇ ವರದಿಯನ್ನೊಹ್ಚಿಸುವುದು. 


3. ವಿತ್ತೀಯ ಕಾರ್ಯಕಲಾಪಗಳು 


ಅ) 2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮೇಲೆ ನಡೆದ ಚರ್ಚೆಗೆ 
ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
2೦ ಲೋಕೋಪಯೋಗಿ 
21 ಜಲಸ೦ಪನ್ಮೂಲ 


ಪು.ತಿ.ನೋ.., 


ಜಗ 


ಆ) 2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮಂಡನೆ, ಚರ್ಚೆ ಹಾಗೂ 
ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು. 


ಬೇಡಿಕೆ ಸಂಖ್ಯೆ 


4. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಬೇಡಿಕೆಯ ಹೆಸರು 


ಕಾರ್ಮಿಕ 

ಸಮಾಜ ಕಲ್ಯಾಣ 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 

ಕನ್ನಡ ಮತ್ತು ಸಂಸ್ಕೃತಿ 

ಸಹಕಾರ 

ಕಾನೂನು 

ಸ೦ಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
ಪಶುಸ೦ಗೋಪನೆ ಮತ್ತು ಮೀನುಗಾರಿಕೆ 
ನಗರಾಭವೃದ್ಧಿ 


ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ 


1. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಆರ್‌. ಅಶೋಕ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ, 
ಬಸವರಾಜ ಬೊಮ್ಮಾಂಖ ಮತ್ತು ಗೋವಿಂದ ಎಂ.ಕಾರಜೋಳ ಹಾಗೂ ಇತರರು ಪರಿಶಿಷ್ಟ 
ಜಾತಿ, ಪರಿಶಿಷ್ಟ ಪಂಗಡ, ಹಿ೦ದುಳದ ವರ್ಗಗಳು ಹಾಗೂ ಕೊಳಚೆ ನಿವಾಸಿಗಳಗೆ ರಾಜ್ಯ 
ಸರ್ಕಾರದಿಂದ ವಿವಿಧ ಯೋಜನೆಗಳಲ್ಲ ಆಗುತ್ತಿರುವ ಅನ್ಯಾಯ ಹಾಗೂ ಹಣ 
ಜಡುಗಡೆಯಲ್ಲ ಆಗುತ್ತಿರುವ ವಿಳ೦ಬದ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರಸ್ವಾಮಿ, ಜ.ಟ.ದೇವೇಗೌಡ, ವೈ.ಎಸ್‌.ವಿ. ದತ್ತ, 
ಕೆ.ಎಂ.ಶಿವಅ೦ಗೇಗೌಡ ಮತ್ತು ಎ.ಬ. ರಮೇಶ್‌ ಬಂಡಿಸಿದ್ದೇಗೌಡ ಮತ್ತು ಇತರರು 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಕೆ ಹಾಗೂ ಸುತ್ತಮುತ್ತಲು ಇರುವ ಹಲವಾರು 
ಕೋಟ ರೂಪಾಯಿಗಳ ಬೆಲೆ ಬಾಳುವ ಸರ್ಕಾರಿ ಕೆರೆಗಳನ್ನು ಒತ್ತುವರಿ ಮಾಡಿರುವುದನ್ನು 
ತೆರವುಗೊಳಸಲು ಸರ್ಕಾರ ವಿಫಲಗೊಂಡಿರುವ ಬಗ್ಗೆ ಚರ್ಚೆ. 


ಪು.ತಿ.ನೋ., 


ಸಾ 


3. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಎಸ್‌.ಸುರೇಶ್‌ ಕುಮಾರ್‌, ಗೋವಿಂದ 
ಎ೦ಂ.ಕಾರಜೋಳ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಬಸವರಾಜ ಬೊಮ್ಮಾಯಿ ಹಾಗೂ 
ಇತರರು ಬೆಂಗಳೂರು "ಅಭಿವೃದ್ಧಿ ಪ ಪ್ರಾದಿಕಾರದಲ್ಲ ಕೆಂಪೇಗೌಡ ಅಂತರರಾಫಿ ಹ ವಿಮಾನ 
ನಿಲ್ದಾಣದ ಸುತ್ತಮುತ್ತಅನ ಪ್ರದೇಶ ಹಾಗೂ. ಅರ್ಕಾವತಿ ಬಡಾವಣೆಯ ಜಮೀನನ್ನು 


ಡಿನೋಟಫಿಕೇಶನ್‌ ಮಾಡಿದ್ದು, ದಿನಾ೦ಕ: 


2೮.11.2೦೦5ರ ಕರ್ನಾಟಕ ಉಚ್ಛ 


ನ್ಯಾಯಲಯದ ಆದೇಶವನ್ನು "ಉಲ್ಲಂಘನೆ ಮಾಡಿ ಅರ್ಕಾವತಿ ಪರಿ ರಿಷ್ಕೃತ ರ 


ಅಧಿಸೂಚನೆ ಹೊರಡಿಸಿರುವ ಗ್ಗೆ ಚರ್ಚೆ. 


5. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು 


ಆ)(1) ದಿನಾಂಕ 17.೦7.೭೦14ರ ಹತ್ತೊಂಬತ್ತನೇ 
ಪಟ್ಟಯುಂದ ತಡೆಹಿಡಿಯಲಾದ 
ಶ್ರೀ ತಿಪ್ಪರಾಜು ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 271(3740) 


(11) ದಿನಾಂಕ 17.೦7.೭೦14ರ ಹತ್ತೊಂಬತ್ತನೇ 
ಪಟ್ಟಿಯಿಂದ ತಡೆಹಿಡಿಯಲಾದ 
ಶ್ರೀ ಹೆಚ್‌.ಡಿ. ರೇವಣ್ಣ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 2771194) 


(111) ದಿನಾಂಕ 17.೦7.2೦14ರ ಹತ್ತೊಂಬತ್ತನೇ 
ಪಟ್ಟಯುಂದ ತಡೆಹಿಡಿಯಲಾದ 
ಶ್ರೀ ಆರ್‌. ಜಗದೀಶ್‌ ಕುಮಾರ್‌ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 278(1634) 


(1%)ದಿನಾ೦ಕ 17.೦7.2014ರ ಹತ್ತೊಂಬತ್ತನೇ 
ಪಟ್ಟಂಯ೦ದ ತಡೆಹಿಡಿಯಲಾದ 
ಶ್ರೀ ವಡ್ನಾಳ್‌ ರಾಜಣ್ಣ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 281(3929) 


(೪)ದಿನಾ೦ಕ 17.೦7.2೦14ರ ಹತ್ತೊಂಬತ್ತನೇ 
ಪಟ್ಟಯುಂದ ತಡೆಹಿಡಿಯಲಾದ 
ಶ್ರೀ ಅರವಿಂದ ಅಂಬಾವಳ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 284(2732) 


ಇ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು 


ಇಪ್ಪತ್ತನಾಲ್ಗ್ಲನೇ ಪಟ್ಟ 
ಸಮಾಜ ಕಲ್ಯಾಣ ಹಾಗೂ 


ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರು 


ಸಮಾಜ ಕಲ್ಯಾಣ ಹಾಗೂ 
ಹಿ೦ದುಅದ ವರ್ಗಗಳ ಕಲ್ಯಾಣ ಸಚಿವರು 


ಸಮಾಜ ಕಲ್ಯಾಣ ಹಾಗೂ 
ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರು 


ಸಮಾಜ ಕಲ್ಯಾಣ ಹಾಗೂ 
ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರು 


ವೈದ್ಯಕೀಯ ಶಿಕ್ಷಣ ಸಚಿವರು 


ಪು.ತಿ.ನೋ., 


ಶ್ಯ 


6. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು 


ಶೇ ಕೆ.ಗೋಪಾಲಯ್ಯ, ಅವರು ಕೆಳಕಂಡ ಸಿರ್ಣಯವಸ್ನು ಮಂಡಿಸುವುದು. 


“ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ 1994ರ ಕಾನೂನಿನ ಎರಡನೇ ಅಧ್ಯಾಯದಲ್ಲನ 
ಪ್ರಾಧಿಕಾರದ ಸಮಿತಿಯಲ್ಲ ಕೇಂದ್ರ ಸರ್ಕಾರದ ಮಹಾಲೆಕ್ಟಪಾಲಕರ ಕಛೇರಿ, ಅಂಚೆ ತಂತಿ, 
ರೈಲ್ವೆ, ರಾಷ್ಟ್ರೀಕೃತ ಬ್ಯಾಂಕ್‌ ಹಾಗೂ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆಗಳ 
ಪ್ರತಿನಿಧಿಗಳನ್ನು ನಾಮನಿರ್ದೇಶನ ಮಾಡಲು ಸೂಕ್ತ ತಿದ್ದುಪಡಿ ತರಲು ಸರ್ಕಾರವು 
ಅಗತ್ಯ ಕ್ರಮ ಕೈಗೊಳ್ಳುವ” ಬಗ್ಗೆ ಸದನವು ಸರ್ಕಾರವನ್ನು ಒತ್ತಾಯಿಸುತ್ತದೆ.'' 


